ಖೆ : 131 


: ಶ್ರೀ ಪ್ರದೀಪ್‌ ಶೆಟ್ಟರ್‌, 

(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
: 2112.2018. 
: ಉಪ ಮುಖ್ಯಮಂತ್ರಿಗಳು 


pl 
[2 


[7 


ವಿಷಯ 


ಉತ್ತರ 


ಹುಬ್ಬಳ್ಳಿ-ಧಾರವಾಡ ಮಹಾನಗರ 
ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ 
ವಿದ್ಯಾನಗರ ಪೊಲೀಸ್‌ ಠಾಣೆಯಲ್ಲಿ 
2014 ರಿಂದ 2019 ರವರೆಗೆ ದಾಖ 
ಲಾದಂತಹ ಪ್ರಕರಣಗಳ 


ಷು: 
ಎಷ್ಟು; 


ಖಿ 
ಸಂಖ್ಯೆ 


'ಹೆಬ್ಬಳ್ಳ-ಧಾರವಾಡ ಮಹಾನಗರ ಪಾಲಿಕ ವ್ಯಾಪ್ತಿಯಲ್ಲಿನ 
ವಿದ್ಯಾನಗರ ಪೊಲೀಸ್‌ ಠಾಣೆಯಲ್ಲಿ 2014 ರಿಂದ 2019 ವರೆಗೆ 
ei ಪ್ರಕರಣಗಳ ಸಂಖ್ಯೆ ಈ ಕೆಳಕಂಡಂತಿದೆ. 
ವರ್ಷ ಮಾ ಪ್ರಕರಣಗಳು 
2014 168 7 
2015 227 
2016 274 
2017 331 


2018 a 153 


(ನವಂಬರ್‌ ವರೆಗೆ) 


+ 


ಸದರಿ 
ಪ್ರಕರಣಗಳ ಬಗ್ಗೆ ಶಾಣಾಧಿಕಾರಿಗಳು 
ಕೈಗೊಂಡಿರುವಂತಹ ಕ್ರಮಗಳೇನು; 


ಅವಧಯಕ್ಲಿ `` ದಾವಿಲಾದ''ಸದರಿ 


ಅವಧಿಯಲ್ಲಿ ದಾಖೆಲಾದ ಪ್ರಕರಣಗಳ ಬಗ್ಗೆ 
ಠಾಣಾಧಿಕಾರಿಗಳು ಕಾನೂನು ರೀತ್ಯಾ ಕ್ರಮ ಕೈಗೊಂಡಿದ್ದು, 
ಪ್ರಕರಣಗಳ ತನಿಖೆ ಮಾಡಿ ಹೆಚ್ಚಿನ ಪ್ರಕರಣಗಳಲ್ಲಿ ಈಗಾಗಲೇ 
ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಲಾಗಿದೆ. 


704 ನಡ 30ರ ಅವಧಿಗಳ 


ದಾಖಲಾದ ಪ್ರಕರಣಗಳಲ್ಲಿ ಬಾಕಿ 
ಇರುವಂಶಹ ಪ್ರಕರಣಗಳೆಷ್ಟು; 
ಇದ್ದಲ್ಲಿ, ಬಾಕಿ ಉಳಿಸಿಕೊಳ್ಳಲು 
ಕಾರಣಗಳೇನು? (ವಿವರ 
ನೀಡುವುದು) 


2014 ರಿಂದ 2019 ಅವಧಿಗಳಲ್ಲಿ ದಾವಿಲು ಮಾಡಿದ ಪ್ರಕರಣಗಳ 
ಪೈಕಿ ಬಾಕಿ ಇರುವಂತಹ ಪ್ರಕರಣಗಳು ಈ ಕೆಳಕಂಡಂತಿದೆ, 


[ ವರ್ಷ ER ಬಾಕಿ ಇರುವ ಪಾರಣಗಳು 
2014 — 
2015 = 
2016 8 
2017 ip 72 
2018 85 
(ನವಂಬರ್‌ವರೆಗೆ) 


ಬಾಕಿ ಉಳಿಯಲು ಕಾರಣಗಳು 
ಸ್ಪತ್ತು ಕಳವು ಪ್ರಕರಣಗಳಲ್ಲಿ ಮಾಲು ಮತ್ತು ಆರೋಪಿಗಳನ್ನು ಪತ್ತೆ 
ಮಾಡಬೇಕಾಗಿರುತ್ತದೆ. 


ತನಿಖೆ ಪೂರ್ಣಗೊಂಡ ಪ್ರಕರಣಗಳಲ್ಲಿ ದೋಷರೋಪಣೆ ಪಟ್ಟ 
ತಯಾರಿಸಿ, ಮಾನ್ಯ ನ್ಯಾಯಾಲಯಗಳಿಗೆ ಸಲ್ಲಿಸಬೇಕಾಗಿರುತ್ತದೆ. 
ತನಿಖೆಯಲ್ಲಿರುವ “ಪ್ರಕರಣಗಳಲ್ಲಿ ಸಾಕ್ಷಿ ಸಂಗ್ರಹಿಸುವುದು ಹಾಗೂ 


ತಜ್ಞರ ಅಭಿಪ್ರಾಯ ವರದಿ ಪಡೆಯಲು ಬಾಕಿ ಇರುತ್ತದೆ. 
ಕಾಣೆಯಾದ ಪ್ರಕರಣಗಳಲ್ಲಿ ಕಾಣೆಯಾದವರನ್ನು ಪತ್ತೆ 
ಹಚ್ಚಬೇಕಾಗಿರುತ್ತದೆ. 

ಹೆಚ್‌ಡಿ 10 ಬೆಳಗಾವಿ 2018 (ಡಾ. ಜಿ. ಪರಮೇಶರ 


